ಕರ್ನಾಟಕ ವಿಧಾನ ಪರಿಪತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1260 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಆರ್‌, ಧರ್ಮಸೇನ 
(ಸ್ಥಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರಿಸಬೇಕಾದ ದಿನಾಂಕ 


22.09.2021 


ಉತ್ತರಿಸುವ ಸಚಿವರು ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 

k ಪ್ರಶ್ನೆ ಉತ್ತರ 

ಸಲ. _ 

ಅ |ಕರ್ನಾಟಿಕ ಗೃಹ ಮಂಡಳಿಯಿಂದ | ಕರ್ನಾಟಕ ಗೃಹ ಮಂಡಳಿಯಿಂದ ಕಳೆದ ಮೂರು 
ಕಳೆದ ಮೂರು ವರ್ಷಗಳಲ್ಲಿ | ವರ್ಷಗಳಲ್ಲಿ 7722 ಜನರಿಗೆ ವಸತಿ ಹಂಚಿಕೆ 
ಎಷ್ಟು ಜನರಿಗೆ ವಸತಿ ಹಂಚಿಕೆ! ಮಾಡಲಾಗಿದೆ. 
ಮಾಡಲಾಗಿದೆ; 

ಆ |ಗೃಹ ಮಂಡಳಿ ನಿರ್ಮಿಸಿರುವ | ಇಲ್ಲ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ 
ಮನೆಗಳು ಉತ್ತಮ | ನಿರ್ಮಿಸಿರುವ ಮನೆಗಳು ಉತ್ತಮ ಗುಣಮಟ್ಟದಿಂದ 
ಗುಣಮಟ್ಕಿದಿಂದ ಕೂಡಿರುವುದಿಲ್ಲ | ಕೂಡಿದ್ದು, ಸಾಕಷ್ಟು ಸಾರ್ವಜನಿಕರು ಮನೆ 
ಎಂಬ ಭಾವನೆ ಜನರಲ್ಲಿದ್ದು, | ನಿವೇಶನಗಳನ್ನು ಹಂಚಿಕೆ ಮಾಡುವಂತೆ ಕೋರಿ 
ಇದರಿಂದ ಈ ಮನೆಗಳನ್ನು | ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆ. 
ಖರೀದಿಸಲು ಜನ ಮುಂದೆ 


ಬರುತ್ತಿಲಪೆಂಬುದು ನಿಜಮಲ್ಲವೆ; 


ಇ | ಉತ್ತಮ ಗುಣಮಟ್ಟದ 
ಮನೆಗಳನ್ನು ನಿರ್ಮಿಸಿ ಜನರಲ್ಲಿ 
ಆತ್ಮವಿಶ್ವಾಸವನ್ನು ತುಂಬಲು 
ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ? (ವಿವರ ನೀಡುವುದು) 


ಕರ್ನಾಟಿಕ ಗೃಹ ಮಂಡಳಿಯು ಉತ್ತಮ ಗುಣಮಟ್ಟಡ 

ಮನೆಗಳನ್ನು ನಿರ್ಮಿಸಲು ಕೆಳಕಂಡ" . ಕ್ರಮಗಳನ್ನು 

ಕೈಗೊಂಡಿರುತ್ತದೆ. 

1. ವೃತ್ತಿಪರ ನುರಿತ 'ವಾಸ್ತುಶಿಲ್ಪಿಗಳಿಂದ ಯೋಹನಾ 
ಸಕ್ಷೆ ಮತ್ತು ಯೋಜನಾ ವರದಿಗಳನ್ನು 
ಸಿದ್ದಪಡಿಸಲಾಗುತ್ತಿದೆ. 

೭ ಪೂರ್ವಾರ್ಹತೆ ಪಡೆದ ಗುತ್ತಿಗೆದಾರರನ್ನು ನೇಮಿಸಿ 
ಕಾಮಗಾರಿಗಳನ್ನು ಅನುಪ್ಮಾನಗೊಳಿಸಲಾಗುತ್ತಿದೆ, 


3. ಕಾಮಗಾರಿಯ ಅನುಪ್ಮಾನ ಸಮಯದಲ್ಲಿ ಕಾಮಗಾರಿ 
ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಯೋಜನಾ 
ಉಸ್ತುವಾರಿ ಸಂಸ್ಥೆಯನ್ನು ನೇಮಿಸಲಾಗುತ್ತದೆ. 


(ಸಂಖ್ಯೆ: ವಜ 123 ಕಗೃಮಂ 20271) 


ಮಾಮ್‌ 
(ಲ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು. 


